ಸರ್ಕಾರ ಕೈಗೊಂಡ ಕ್ರಮಗಳೇನು; 


ಕರ್ನಾಟಕ ವಿಧಾನ ಪರಿಷತ್ತು 
1. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 530 
2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ವಿಜಯ ಸಿಂಗ್‌ 
3. ಉತ್ತರಿಸುವ ದಿನಾಂಕ 09.03.2020 
4. ಉತ್ತರಿಸುವ ಸಚಿವರು ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 
ಕ್ವಸಂ ಪ್ರಶ್ನೆ | ಉತ್ತರ 
(ಅ) | ಬೀದರ್‌ ಜಿಲ್ಲೆಯಲ್ಲಿ `'ಬಾಲಕಾರ್ಮಿಕರು ಬೀದರ್‌ '`'ಜಿಲ್ಲೆಯೆಲ್ಲಿ "ಬಾಲಕಾರ್ಮಿಕ ಪದ್ದತಿಯನ್ನು 
ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟಲು ತಡೆಗಟ್ಟಲು ಬಾಲಕಾರ್ಮಿಕ ಮತ್ತು ಕಿಶೋರ (ನಿಷೇದ ಮತ್ತು 


ನಿಯಂತಣ) ಕಾಯ್ದೆ, 1986ರಡಿ ದೂರು ಆಧಾರಿತ ಹಾಗೂ 
ಹಠಾತ್‌ ದಾಳಿಗಳನ್ನು ನಡೆಸಿ ಕೆಲಸದಲ್ಲಿ ತೊಡಗಿರುವ 
ಬಾಲಕಾರ್ಮಿಕರನ್ನು ಬಿಡುಗಡೆಗೊಳಿಸಿ ಮಕ್ಕಳ ಕಲ್ಯಾಣ ಸಮಿತಿ 
(ಸಿಡಬ್ಯೂಸಿ)ಗೆ ಮತ್ತು ಮುಖ್ಯವಾಹಿನಿ ಶಾಲೆಗಳಿಗೆ 
ದಾಖಲಿಸಲಾಗಿರುತ್ತದೆ, ತಪ್ಪಿತಸ್ಥ ಮಾಲೀಕರ ವಿರುದ್ಧ 
ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ 


೪ 

* ಜಿಲ್ಲಾಧಿಕಾರಿಗಳ ನೇತೃತ್ವದ ಜಿಲ್ಲಾ ಬಾಲಕಾರ್ಮಿಕ ಯೋಜನವಾ 
ಸೊಸೈಟಿ ಕಾರ್ಮಿಕ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ, 
ಹೊಲೀಸ್‌ ಇಲಾಖೆ, ಕಂದಾಯ ಇಲಾಖೆ, ಮಹಿಳಾ 
ಮಕ್ಕಳ ಕಲ್ಮಾಣ ಇಲಾಖೆ ಹಾಗೂ ಇತರೆ ಸಂಬಂಧಿಸಿದ 
ಇಲಾಖೆಗಳ ಸಹಯೋಗದೊಂದಿಗೆ ಜಿಲ್ಲಾದ್ಯಂತ 
ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ ಕುರಿತಾಗಿ ಕಾನೂನು 
ಅರಿವು ಕಾರ್ಯಕಮೆಗಳು, ಬೀದಿ ನಾಟಕಗಳು, ಕರಪತ್ರ 
ಹಂಚುವಿಕೆ ಹಾಗೂ ಆಟೋ ಪ್ರಚಾರದ ಮೂಲಕ ಜಗೃತಿ 
ಕಾರ್ಯಕ್ರಮಗಳನ್ನು ಹಮ್ಮಿಶೊಳ್ಳಲಾಗುತ್ತಿದೆ. 

* ಬೀದರ್‌ ಜಿಲ್ಲೆಯಲ್ಲಿ ರಾಜ್ಯ ಬಾಲಕಾರ್ಮಿಕ ಯೋಜನೆ 
(ಏಸ್‌.ಸಿ.ಎಲ್‌.ಪಿ) ಜಾರಿಯಲ್ಲಿದ್ದು, ಬೀದರ್‌ ನಗರದಲ್ಲಿ 2019ರ 
ಜೂನ್‌ ತಿಂಗಳ ವರೆಗೂ ಬಾಲಕಾರ್ಮಿಕ ವಿಶೇಷ ತರಬೇತಿ 
ಕೇಂದ್ರವು ಕಾರ್ಯನಿರ್ವಹಿಸಿದೆ. 

*€ ಕಳೆದ ಮೂರು ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಗೆ ಸಂಬಂಧಿಸಿದಂತೆ 
ಕೈಗೊಂಡ ಕಾನೂನಾತ್ಮಕ ಕ್ರಮಗಳ ಕುರಿತಾದ ಮಾಹಿತಿಯನ್ನು 
ಅನುಬಂಧದಲ್ಲಿ ಲಗತ್ತಿಸಿದೆ. 


ಸರ್ಕಾರ ಕೈಗೊಂಡ ಕ್ರಮಗಳೇನು? 


'ಬೀದರ್‌ ಜಿಲ್ಲೆಯಲ್ಲಿ ಕಲ್ಲು ಬೀದರ್‌ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ದತಿಯನ್ನು 
| ಗಣಿಗಾರಿಕೆಯಲ್ಲಿ ಬಾಲ ಕಾರ್ಮಿಕರನ್ನು | ತಡೆಗಟಲು ನಡೆಸಲಾದ ತಪಾಸಣೆ ದಾಳಿಗಳಲ್ಲಿ ಕಲ್ಲು 
ದುಡಿಸಿಕೂಳ್ಳುತ್ತಿರುವುದು ಸರ್ಕಾರದ ಗಣಿಗಾರಿಕೆಯಲ್ಲಿ ಯಾವುದೇ ಬಾಲಕಾರ್ಮಿಕರು ಕೆಲಸ 
ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ 


ಮಾಡುತ್ತಿರುವುದು ಕಂಡುಬಂದಿರುವುದಿಲ್ಲ. ಕಂಡುಬಂದಲ್ಲಿ ತಪ್ಪಿತಸ್ಥ 


8 


ಸಂಖ್ಯೆ; ಕಾಇ 10 ಸಿಎಲ್‌ ಸಿ 2020 


ಮಾಲೀಕರ ವಿರುದ್ಧ ನಿಯಮಾನುಸಾರ 


ly ಹೆಬ್ಬಾರ್‌) 
ಕಾರ್ಮಿಕ & ಸಕ್ಕರೆ ಸಚಿವರು. 
RN ಮ 


ಲ್‌ 


JH ತರ್ಕ 


Is — 000°0೪ 20 L€ IS IS 018 ಔಣ 
u — ~ — 60 u ral 00¢ 6107 € 
(CoEeuerdಿe 
6 —— 000°0೭ ಬಂ) LY LY Ll Shz 8102 z 
20 
i — 000°0Z — I [44 [44 $97 L10Z I 
@ 
@್ರಬಂnಆ 14 ವಧ ಹ BUSSE ಹಿ 8೦ 
೦% ೦ C 63 [pc] ೦ ೬ p<) [e. ke dclec 
ಜಬ PE ಹ ಮ Ss ee HERE i Aas ಜಣ | ೦೫% 
ಧದ fs ಜಿಲ ಐಣ%೧ " 


ಲಿಂ೧%ಬಣ 


ಕರ್ನಾಟಕ ಸರ್ಕಾರ “ನ ಕಾರ್ಮಿಕ ಇಲಾಖೆ 


ಕರ್ನಾಟಕ ರಾಜ್ಯ ಬಾಲಕಾರ್ಮಿಕ ನಿರ್ಮೂಲನಾ ಯೋಜನಾ ಸೊಸೈಟಿ, ಬೆಂಗಳೂರು 


ಗೌರವಾನ್ಸಿತ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರ 

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 66(530) ಕೈ. ಪೂರಕ ಟಿಪ್ಪಣಿ 
ಪೀಠಿಕೆ:- ಬಾಲ್ಕ್ಮಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ಪದ್ಧತಿಯು ಮಗುವಿನ ಸುರಕ್ಷತೆ, 
ಭಾವನಾತ್ಮಕ ಒಳಿತು, ಕಲಿಕೆ ಹಾಗೂ ಸರ್ವತೋಮುಖ ಅಭಿವೃದ್ದಿಗೆ ಮಾರಕವಾಗಿರುತ್ತದಲ್ಲದೇ, ಈ 
ಪದ್ಭತಿಯು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಈ ಹೀನ ಪದ್ಭಶಿಯು ಮಕ್ಕಳನ್ನು ದೈಹಿಕವಾಗಿ, 
ನೈತಿಕವಾಗಿ, ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಶೋಷಣೆಗೆ ಒಳಪಡಿಸಿ ಅವರ ಶಿಕ್ಷಣದ 
ಅವಕಾಶಗಳನ್ನು ತಡೆಗಟ್ಟುತ್ತದೆ. ಮಕ್ಕಳಿಂದ ದುಡಿಸಿಕೊಳ್ಳುವುದು, ಭಾರತದ ಸಂವಿಧಾನದ ಆಶಯಕ್ಕೆ 
ವಿರುದ್ಧವಾಗಿರುತ್ತದೆ. ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದು ಪ್ರತಿಯೊಬ್ಬ ನಾಗರೀಕನ 
ಕರ್ತವ್ಯವಾಗಿದೆ. ಈ ಪದ್ಧತಿಯನ್ನು ತಡೆಗಟ್ಟಲು ಹಾಗೂ ನಿರ್ಮೂಲನೆಗೊಳಿಸಲು ಹಲವಾರು 
ಕ್ರಿಯಾಶೀಲವಾದ ಕ್ರಮಗಳನ್ನು ಕೈಗೊಂಡಿರುತ್ತದೆ. 


ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ / ರಾಜ್ಯ ಬಾಲಕಾರ್ಮಿಕ ಯೊಜನೆ ಇವರುಗಳ ರಚನೆ/ 
ಕಾರ್ಯವ್ಯಾಪ್ತಿ: 
M3 


A. ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆ (ಎನ್‌.ಸಿ.ಎಲ್‌.ಪಿ): ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು 
1988ರಲ್ಲಿ ಪ್ರಾರಂಭಿಸಿದ್ದು, ಪ್ರಸಕ್ತವಾಗಿ ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲಿ ಜಾರಿಯಲ್ಲಿರುತ್ತದೆ. ಸದರಿ 
ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬಾಗಲಕೋಟೆ, ಬಳ್ಳಾರಿ, ವಿಜಯಪುರ, 
ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಕಲಬುರಗಿ, ಕೋಲಾರ, ಕೊಪ್ಪಳ, ಮಂಡ್ಯ, 


ಮೈಸೂರು, ರಾಯಚೂರು, ಹಾವೇರಿ ಹಾಗೂ ತುಮಕೂರು. 


b. ರಾಜ್ಯ ಬಾಲ ಕಾರ್ಮಿಕ ಯೋಜನೆ (ಎಸ್‌.ಸಿ.ಎಲ್‌.ಪಿ): ಈ ಯೋಜನೆಯನ್ನು ರಾಜ್ಯ ಸರ್ಕಾರವು ಭಾರತ 
ಸರ್ಕಾರದ ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆ (ಎನ್‌.ಸಿ.ಎಲ್‌.ಪಿ)ಯ ಮಾದರಿಯಲ್ಲ ಇನ್ನುಳಿದ 
ಹದಿಮೂರು ಜಿಲ್ಲೆಗಳಲ್ಲಿ 2001ರಲ್ಲಿ ಪ್ರಾರಂಭಿಸಿರುತ್ತದೆ. ಸದರಿ ಜಿಲ್ಲೆಗಳು ಬೀದರ್‌, ಚಾಮರಾಜನಗರ, 
ಚಿಕ್ಕಮಗಳೂರು, ಗದಗ, ಹಾಸನ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಶಿವಮೊಗ್ಗ, ಉಡುಪಿ, ರಾಮನಗರ, 
ಯಾದಗಿರಿ, ಚಿಕ್ಕಬಳ್ಳಾಪುರ ಹಾಗೂ ಕೊಡಗು. 


ಮೇಲ್ಕಂಡ ಎರಡು ಯೋಜನೆಗಳ ಮೂಲಕ ಅಪಾಯಕಾರಿ ಉದ್ದಿಮೆಗಳಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಮಕ್ಕಳನ್ನು ಪತ್ತೆಮಾಡಲು ಸಮೀಕ್ಷೆಯನ್ನು ನಡೆಸಿ 6 ರಿಂದ 14 ವರ್ಷದೊಳಗಿನ 
ಮಕ್ಕಳು ಯಾವುದೇ ಉದ್ಯೋಗ ಅಥವಾ ಪ್ರಕ್ರಿಯೆಗಳಲ್ಲಿ ಹಾಗೂ 18 ವರ್ಷ ವಯಸಿನವರೆಗಿನ 
ಕಿಶೋರರು ಅಪಾಯಕಾರಿ ಉದ್ದಿಮೆಗಳಲ್ಲಿ ದುಡಿಯುವುದು ಕಂಡುಬಂದಲ್ಲಿ ಕೆಲಸದಿಂದ 
ಬಿಡುಗಡೆಗೊಳಿಸಲು ಕ್ರಮವಹಿಸಲಾಗುತದೆ. 


Page 1 of 4 


ಬೀದರ್‌ ಜಿಲ್ಲೆಗೆ ಸಂಬಂಧಿಸಿದ ಮಾಹಿತಿ:- 


ಬೀದರ್‌ 


ಜಿಲ್ಲೆಯಲ್ಲಿ 


ರಾಜ್ಯ 


ಸರ್ಕಾರದ 


ರಾಜ್ಯ 


ಬಾಲ 


ಕಾರ್ಮಿಕ 


ಯೋಜನೆ 


(ಎಸ್‌.ಸಿ.ಎಲ್‌.ಪಿ)ಯು ಜಾರಿಯಲ್ಲಿದ್ದು, ಬಾಲ್ಕ್ಮಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕರ 
ಪುನರ್ವಸತಿಗಾಗಿ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗುವುದು. 


1. ತಪಾ 


ಸ 
ಸ 


ಣೆಗಳು:-ಕಳೆದ ಐದು ವರ್ಷಗಳಲ್ಲಿ ಬಾಲ್ಯಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕರ 


ಧಿ 


ತಪಾಸಣೆಗಳ ವಿವರ ಈ ಕೆಳಕಂಡಂತೆ ಇರುತ್ತದೆ; 


ಉಲಂಘನೆ 
9 ಣಾ pe 
ಕ್ರ SE ರಕ್ಷಿಸಿದ RS ಹ ತ ವಸೂಲಾತಿಯಾದ | ಶಿಕ್ಷೆಗೊಳಗಾ 
ಸಂ ನನ್‌ | ಪ್ರಾಸಣಗಳು | ಬೌಲಕಾರ್ಮಿ | ಣಗಳ | ದೌಖಿಲಿಸಲಾದ | ರಗಳು ಹ MRSS 
K ಕರ ಸಂಖ್ಯೆ | ಇ | ಪ್ರಕರಣಗಳು | (ರೂ.ಗಳಲ್ಲಿ) ಸಂಖ್ಯೆ 
ಸಂಖ್ಯೆ ಬು ವಿ 
1 | 2015 248 03 03 03 ಬನ ನ ಮ 
2 | 2016 198 09 05 05 WE hE We 
SE 265 22 22 ET EN 
4 | 2018 245 17 7 17 02 | 20,000=00 | 
s | 2019 300 12 12 a es ನ ನ 
ಒಟ್ಟು! 1256 63 | 9 45 02 140,000=00 | 
2. ಅನುದಾನ:-: ಕಳೆದ ಐದು(5) ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಗೆ ಬಾಲ್ಯಾವಸ್ಥೆಯ ಹಾಗೂ 


ಕಿಶೋರಾವಸ್ಥೆಯ ಕಾರ್ಮಿಕರ ನಿರ್ಮೂಲನೆಗಾಗಿ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾದ 
ಅಮುದಾನ ಮತ್ತು ವೆಚ್ಚವಾದ ಮಾಹಿತಿ ಈ ಕೆಳಕಂಡಂತೆ ಇರುತ್ತವೆ; 


ಬಿಡುಗಡೆಯಾದ ವೆಚ್ಚವಾದ" BE 
ಕ್ರಸಂ ವರ್ಷ ಅನುದಾನ ಅನುದಾನ Fe ಷರಾ 

(ರೂ.ಗಳಲ್ಲಿ) (ರೂ.ಗಳಲ್ಲಿ) (ರೂ.ಗಳಲ್ಲಿ 

1 38 ತ್‌ 4 5 6 

2 2015-16 50000=00 8,65,871=00 | 14,55,775-00 

3 2016-17 1270264=00 1 6,69,791-00 | 21,34,011200 

4 2017-18 | 2446545=00 7,13,210=00 | 39,63,312=00 

5 2018-19 929000=00 17,54,887=00 | 32,66,658=00 

6 | 209-20 |  1230534=00 1 13,83,021-00 [ 1574134200 | 


Page 2 of 4 


3. ಜನಜಾಗೃತಿ ಕಾರ್ಯಕ್ರಮಗಳು:- ಬೀದರ್‌ ಜಿಲ್ಲೆಯಲ್ಲಿ ಬಾಲ್ಮಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ 
ಕಾರ್ಮಿಕರ ನಿರ್ಮೂಲನೆಗಾಗಿ ಕಳೆದ ಇದು ವರ್ಷಗಳಲ್ಲಿ ಕೈಗೊಂಡಂಡ ಜನಜಾಗೃತಿ 
ಕಾರ್ಯಕ್ರಮಗಳ ವಿವರಗಳು ಈ ಕೆಳಕಂಡಂತೆ ಇರುತ್ತವೆ; | 


ಕ್ರ ಕಾರ್ಯಕ್ರಮಗಳ ನವರ ವರ್ಷವಾರು ಕಾರ್ಯಕ್ರಮಗಳ ಸಂಖ್ಯೆ 
2015-16 2016-17 | 2017-18 2018-19 2019-20 
p 3 4 3 | 6 7 
ಬೀದಿ ನಾಟಕಗಳ ಸಂಖ್ಯೆ 08 EW 30 19 34 
ಸಗೋಡೆ`ಬರಹಗಳ ಸ್‌ 
pa ಜ್ರ ನ್ಯ 42 124 
ಸಂಖ್ಯೆ 
ಸರಪತಗಳ ಸಂಖ್ಯೆ 985 1657 3656 354 2906 
ಆಟೋ ಪಚಾರಗಳ 8 
ಭರ ಮ ಕ ಹ ಧಿ 20 ದಿವಸಗಳು 
ಸಂಖ್ಯೆ 
ಲ ll ವ 
ನಡೆಸಲಾದ ಕಾನೂನು 
| ಅರಿವು-ನೆರವು ಪ 05 05 05 10 
ಕಾರ್ಯಕ್ರಮಗಳ ಸಂಖ್ಯೆ 
ತರಚೇತಿ | 1 01 ಸೇಕನ್‌ 17ರಡಿ | 
} 25 ಸ- ಸಹಾಯ ನ 
ಕಾರ್ಯಗಾರಗಳ ಸಂಖೆ ಬರುವ ಅಧಿಕಾರಿ 
೨ ಸಂಘಗಳಿಗೆ —— —— —— 
ಗ ನಿರೀಕ್ಷಕರುಗಳಿಗೆ 
$ ತರಬೇತಿ 
ಭಿತ್ತಿ ಪತ್ರಗಳ ಸಂಖ್ಯೆ 129 348 365 295 350 
ಇತರೆ CA Ka ಹ ES RT 


4. ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕರನ್ನು ಮುಖ್ಯವಾಹಿನಿಗೆ ದಾಖಲು ಮಾಡಿದ 
ವಿವರಗಳು:- ಬೀದರ್‌ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳಲ್ಲಿ ಬಾಲ್ಯಾವಸ್ಥೆಯ ಹಾಗೂ 
ಕಿಶೋರಾವಸ್ಥೆಯ ಕಾರ್ಮಿಕರನ್ನು ಮುಖ್ಯವಾಹಿನಿಗೆ ದಾಖಲು ಮಾಡಿದ ವಿವರಗಳು ಈ 
ಕಳಕಂಡಂತೆ ಇರುತ್ತವೆ; 


ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕರನ್ನು ಮುಖ್ಯವಾಹಿನಿಗೆ ದಾಖಲು ಮಾಡಿದ ವಿವರ 


| ಕ್ರಸಂ ಶೌ 'ಗಂಡು ಹೆಣ್ಣು ಒಟ್ಟು ಷರಾ 
1 ್‌ ನ್‌ 4 5 6 
] 2015-16 25 | 25 
NE WELT ES ಸಾನ್‌ ಸ್‌ 25 
3 207-8 Wi 09 19 
WS 2018-19 ಗ್‌ me 45 
5 2019-20 Ti ನ್‌್‌ 14 


Page 3 of 4 


5. ಹುನರ್ವಸತಿಗೊಳಿಸಲಾದ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕರ ವಿವರಗಳು:-: ಬೀದರ್‌ 
ಜಿಲ್ಲೆಯಲ್ಲಿ ಪುನರ್ವಸತಿಗೊಳಿಸಲಾದ ಬಾಲ್ಕ್ಮಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕರ 
ಮಾಹಿತಿ ಈ ಕೆಳಕಂಡಂತೆ ಇರುತ್ತದೆ; 


ಹುನರ್ವಸತಿಗೊಳಿಸಲಾದ ಬಾಲಾವಸಿ 
ಕಸಂ ವರ್ಷ ರ" ಅ 
ಆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕರ ಸಂಖ್ಯೆ 
1 2 3 
ಕ್‌ 2017-18 ET 22 
SESE REE [7 
4 2019-20 12 


ಬೀದರ್‌ ನಗರದಲ್ಲಿ 2019ರ ಜೂನ್‌ ವರೆಗೂ ಬಾಲಕಾರ್ಮಿಕರ ವಿಶೇಷ ತರಬೇತಿ ಕೇಂದವು 
ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರದ ಆದೇಶ ಸಂಖ್ಯೆ ಕಾಣ 45 ಸಿಎಲ್‌ಸಿ 2017, ಬೆಂಗಳೂರು 
ದಿನಾಂಕ:22/01/2018ರ ಪ್ರಕಾರ ನಿಗಧಿತ ಸಂಖ್ಯೆಯ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕರು 
ಇಲ್ಲದ ಕಾರಣದಿಂದ ಪ್ರಸ್ತುತ ಯಾವುದೇ ಬಾಲಕಾರ್ಮಿಕ ವಿಶೇಷ ತರಬೇತಿ ಕೇಂದ್ರಗಳು 
ಅಸಿತ್ವದಲ್ಲಿರುವುದಿಲ್ಲ. 
6. ಬಾಲಕಾರ್ಮಿಕ ಯೋಜನೆ ಪ್ರಾರಂಭವಾದ ವರ್ಷದಿಂದ ಸಂಗಮವಾದ ಕಾರ್ಪಸ್‌ ನಿಧಿಯ ವಿವರಗಳು :- 
ಬೀದರ್‌ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಯೋಜನೆ ಪ್ರಾರಂಭವಾದ ವರ್ಷದಿಂದ ಸಂಗ್ರಹವಾದ ಕಾರ್ಪಸ್‌ 
ನಿಧಿಯ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ; 


ಕ್ರಸಂ ವರ್ಷ ಕಾರ್ಪಸ್‌ ನಿಧಿಯ ಮೊತ್ತ ಪರಿಹಾರ 
ವಸೂಲಾತಿ ಮೊತ್ತ (ರೂ.ಗಳಲ್ಲಿ) 
1 2 3 § 
1209-7 | 60000 UU 
ER SCS Wu ನ i 
JT 275007 
AT 3oe- ಜ್ಯ 400007 
RN TSS gr 
K ಷ್ಟ 20,000 


7. ಬಾಲಕಾರ್ಮಿಕ ಸಹಾಯವಾಣಿ 1098/55214 ಹಾಗೂ ಸಹಾಯವಾಣಿ ವ್ಯಾಟಪ್‌ ಸಂಖೆ 
೨333333684 ರ ಮೂಲಕ ಬಾಲಕಾರ್ಮಿಕರ ಹಾಗೂ ಕಿಶೋರ ಕಾರ್ಮಿಕರು ಕೆಲಸದಲ್ಲಿ 
ತೊಡಗಿರುವ ಬಗ್ಗೆ ದೂರು ಸ್ವೀಕರಿಸಿ ಸ್ಟೀಕರಿಸಲಾದ ದೂರುಗಳ ಬಗ್ಗೆ ಕಾನೊನಿನ್ವಯ ಮಕ್ಕಳನ್ನು 
ಕೆಲಸದಿಂದ ಬಿಡುಗಡೆಗೊಳಿಸಲು, ಪುನರ್ವಸತಿ ಕಲಿಸಲು ಹಾಗೂ ಅವರ ಸ್ವ-ಸ್ಥಾನಕ್ಕೆ ಕಳುಹಿಸಲು 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಲು 


Kokko kkk 


Page 4of4 


